ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 04ನೇ ಮಾರ್ಚ್‌, 2020 


ಮುಜರಾಯಿ ಇಲಾಖೆಗೆ ಒಳಪಡುವ ದೇವಾಲಯಗಳಲ್ಲಿ ಸಾಮೂಹಿಕ ವಿವಾಹದ ಬಗ್ಗೆ 


ಶ್ರೀ ಕಾಂತರಾಜ್‌ (ಬಿಎ೦ಎಲ್‌):- (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


194 (295) ಮಾನ್ಯ ಮುಜರಾಯಿ ಹಾಗೂ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು 
ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಮುಜರಾಯಿ ಇಲಾಖೆಗೆ ಒಳಪಡುವ ದೇವಾಲಯಗಳಲ್ಲಿ ಸರ್ಕಾರದ ವತಿಯಿಂದ ಸಾಮೂಹಿಕ 
ವಿವಾಹದ ಯೋಜನೆಯನ್ನು ಜಾರಿಗೆ ತರಲಾಗಿದೆಯೆಳಿ; (ವಿವರ ನೀಡುವುದು) 


(ಆ) ಸರ್ಕಾರದ ವತಿಯಿಂದ ಸಾಮೂಹಿಕ ವಿವಾಹದ ಯೋಜನೆ ಏರ್ಪಡಿಸುವ ಚಿ:೦ತನೆ ಸ್ವಾಗತಾರ್ಹ 
ಕಾರ್ಯಕ್ರಮವಾಗಿರುವುದರಿಂದ ಈ ವನ ಜೋಡಿಗಳ ಆರ್ಥಿಕ ಸ್ವಾವಲಂ೦ಭನೆಗೆ ಸ್ವ-ಉದ್ಯೋಗ 
ಯೋಜನೆಯ ಕಾರ್ಯಕ್ರಮ ರೂಪಿಸಲಾಗುವುದೇ; (ವಿವರ ನೀಡುವುದು) 


(ಇ) ಮುಜರಾಯಿ ಇಲಾಖೆಯ ದೇವಾಲಯಗಳಲ್ಲಿ ಮದುವೆಯಾಗುವ ಜೋಡಿಗಳಿಗೆ ಸರ್ಕಾರದಿಂದ 
ನೀಡುವ ಅನುಕೂಲಗಳೇನು; 


(ಈ) ವರ್ಷದಲ್ಲಿ ಎಷ್ಟು ಸಲ ಈ ರೀತಿಯ ಸಾಮೂಹಿಕ ವಿವಾಹಗಳನ್ನು ಏರ್ಪಡಿಸಲಾಗಿದೆ; 


(ಉ) ಕನಿಷ್ಠ ಪಕ್ಷ ಪ್ರತಿ ಹೋಬಳಿ ಮಟ್ಟಿದಲ್ಲಿ ಮುಜರಾಯಿ ಇಲಾಖೆಯ ಎರಡು ಅಥವಾ ಖಾಸಗಿ 
ದೇವಸ್ಥಾನಗಳಲ್ಲಿ ತಲಾ 100 ಜೋಡಿಯ ಸಾಮೂಹಿಕ ವಿವಾಹವನ್ನು ವರ್ಷದಲ್ಲಿ 2 ಬಾರಿ ಮಾಡುವ 
ಕಾರ್ಯಕ್ರಮವನ್ನು ಸರ್ಕಾರ ರೂಪಿಸಿದ್ದಲ್ಲಿ ಸಾರ್ವಜನಿಕರಿಗೆ ತು೦ಬಾ ಅನುಕೂಲವಾಗುವುದಿಲ್ಲವೆ; 
ಸರ್ಕಾರ ಈ ಬಗ್ಗೆ ಯೋಜನೆ ಜಾರಿಗೆ ತರುವುದೇ? 


